ಕರ್ನಾಟಕ ವಿಧಾನ ಪರಿಪತ್‌ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯ 


ಮಾನ್ಯ ಸದಸ್ಯರ ಹೆಸರು 


ಶ್ರೀಮತಿ ಭಾರತಿ ಶಟ್ಟಿ (ನಾಮ ವಿರ್ದೇಶನ 
ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 21/2/2022 


po) 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಆರೋಗ್ಯ & ಕುಟುಂಬ ಕಲ್ಯಾ 
ಮ | ಹಾಗೂ ವ್ಯದ್ಯಕೀಯ ಶಿಕ್ಷಣ ಸಚಿವರು 
ಪಸ ಉತ್ತರ 


ರಾಜ್ಯದಲ್ಲಿ ಯಾವ ಯಾವ 3ನೇ ಸಾಲಿಗೆ ಖಾಸಗಿ ವೈದ್ಯಕೀಯ ಕಾಲೇಜ 
ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ| ಒಟ್ಟು 1694 ಸರ್ಕಾರಿ ಕೋಟಾದ ವೈದ್ಯಕಿಂ ರ Rie 
ಸೀಟುಗಳನ್ನು ಸಿಇಟಿ ಹಂಚಿಕೆ | ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂ ರ 
ಮಾಡುತ್ತಿದೆ; (ಅಂಕಿ-ಅಂಶ ಹಂಚಿಕೆಗೆ ಲಭ್ಯವಿರುತ್ತದೆ. (ವಿವರವನ್ನು ಅ ; 
ಸಹಿತ ವಿವರ ಒದಗಿಸುವುದು) ರಲ್ಲಿ ಲಗತ್ತಿಸಿದೆ) _ ಥಾ 
ಸದರಿ ವಿ ೯ಗಳ Tಆದೇಶ ಸಂ: ಎಂಇಡಿ 49 ಆರ್‌.ಜಿಯು. 
ನದ ದಿ:16/05/2020 ರನ್ಸಯ ರಾಜ್ಯದ ಸ್ವಾಯತ್ತೆ ಮೈದ್ಯಕೀಯ 
ಅವಧಿಯಲ್ಲಿ ಮಾಹೆಯಾನ ಸಂಸ್ಥೆಗಳಲಿ ವ್ಯಾಸಂಗ ಮಾಡುತ್ತಿರುವ ತ್ತು 
ನೀಡಲಾಗುತ್ತಿರುವ ಸ್ಫೈಫಂಡ್‌ | ಕಾರ್ಯನಿರ್ವಹಿಸುತ್ತಿರುವ ಗೃಹವೈದ್ಯ ಸತಕೋ ರ, 
ಎಷ್ಟು; (ಅಂಕಿ-ಅಂಶ ಸಹಿತ ಸೂಪರ್‌ ಸೈಪಾಲಿಟಿ, ಫೆಲೋಶಿಪ್‌ ವಿದ್ಯಾರ್ಥಿಗಳು ಮತ್ತು 
ವಿವರ ಒದಗಿಸುವುದು) ಕಡ್ಡಾಯ ಸರ್ಕಾರಿ ಸೇವೆ ಸಲ್ಲಿಸುತ್ತಿರುವ ಸೀನಿಯರ್‌ 
ರೆಸಿಡೆಂಟ್‌ ಗಳಿಗೆ ಮಾಸಿಕ ಶಿಷ್ಯವೇತನವನ್ನು ಕೆಳಕಂಡಂತೆ 


ಪಾವತಿಸಲಾಗುತ್ತಿದೆ. 
ನವನ್‌ 
ಸ್ನಾತಕೋತ್ತರ ವೈದ್ಯ ವಿದ್ಯಾರ್ಥಿಗಳು 


2ನೇ ವರ್ಷ - 50000 
3ನೇ ವರ್ಷ 


2ನೇ ವರ್ಷ 
3ನೇ ವರ್ಷ 


ಸೀನಿಯರ್‌ ಠಸಿಡಿಂಟ್ಟ್‌ 
(ಕಡ್ಡಾಯ ಸರ್ಕಾರಿ ಸೇವ) 
ಫೆಲೋಶಿಪ್‌ ವಿದ್ಯಾರ್ಥಿಗಳು 

(ಇ) |ಸ್ಟೈಫಂಡ್‌ಗಾಗಿ ಎಲ್ಲೆಲ್ಲಿ ಜುಲೈ-2020ನೇ ಸಾಲಿನಲ್ಲಿ 16 ತಿಂಗಳ ಶಿಷ್ಯವೇತನ 
ಮುಷ್ಕರ ನಡೆಸಲಾಗಿದೆ. ಬಿಡುಗಡೆಗೆ ಆಗ್ರಹಿಸಿ ಜಿ.ಜೆ.ಎಂ. ಕಾಲೇಜು ವಿದ್ಯಾರ್ಥಿಗಳು 
ಮುಷ್ಕರ ನಂತರ ಸರ್ಕಾರ ಮುಷ್ಕರ ನಡೆಸಿದ್ಮರಿಂದ, ಮಾನ್ಯ: ಇಲಾಖಾ ಸಚಿವರ 
ತೆಗೆದುಕೊಂಡಿರುವ ಹಂತದಲ್ಲಿ ಸಭೆ ನಡೆಸಿ, 2020-21 ನೇ ಶೈಕ್ಷಣಿಕ ವರ್ಷದಲ್ಲಿ 
ಕ್ರಮಗಳೇನು; ಇದೊಂದು ವಿಶೇಪ ಪ್ರಕರಣವೆಂದು ಪರಿಗಣಿಸಿ ಜಿ.ಜಿ.ಎ೦. 
ವೈದ್ಯಕೀಯ ಮಹಾವಿದ್ಯಾಲಯ, ದಾವಣಗೆರೆ ಇಲ್ಲಿ 


ಸರ್ಕಾರಿ ಕೋಟಾದಡಿ ಕರ್ತವ್ಯ ನಿರ್ವಹಿಸುತ್ತಿರುವ ಗೃಹ 
ಮೈದ್ಯರು ಮತ್ತು ಸ್ಥಾತಕೋತ್ತರ. ವೈದ್ಯ ವಿದ್ಯಾರ್ಥಿಗಳಿಗೆ 
ಮಾರ್ಜ್‌-2019 ರಿಂದ ಜೂನ್‌-2020 ರವರೆಗೆ ಶಿಷ್ಯವೇತನ 
ಪಾವತಿಗಾಗಿ ರೂ.1075.00 ಲಕ್ಷಗಳನ್ನು ಸರ್ಕಾರದ ಆದೇಶ 


ಸಂ; ಎಂಇಡಿ 04 ಆರ್‌.ಜಿ.ಯು. 2019 
ದಿನಾಲಕ:11/11/2020ರಲ್ಲಿ ಬಿಡುಗಡೆಗೊಳಿಸಿ 
ಆದೇಶಿಸಲಾಗಿದೆ. 


if Scanned with CamScanner 


ತಿ 


(ಉ) 


(ಈ [ಸದರಿ ಸ್ಫೈಫ೦ಡ್‌ನ್ನು "| ಸರ್ಕಾರಿ ಕೋಟಾದಡಿ ಆಯ್ಕೆಯಾದ ಸ್ಮಾತಕೋತ್ತರ ವೈದ್ಯ 
ಸಕಾಲಿಕವಾಗಿ ಹಂಚಿಕೆ ವಿದ್ಯಾರ್ಥಿಗಳು ಹಾಗೂ ಗೃಹವೈದ್ಯ ವಿದ್ಯಾರ್ಥಿಗಳಿಗೆ ಜಃ 
ಮಾಡಲು ಸರ್ಕಾರಕ್ಕೆ ಇರುವ | ಔೀಟlatiಂn 2000 ನಿಯಮ 13.3 ರನ್ವಯ ಸಂಬಂಧಪಟ್ಟ 
ಸಮಸ್ಯೆಗಳೇನು; ಖಾಸಗಿ ಕಾಲೇಜಿನವರೇ . ಶಿಷ್ಯವೇತನ 


ಪಾವತಿಸಬೇಕಾಗಿರುತ್ತದೆ. ಹಾಗೂ 2016-17ನೇ ಸಾಲಿನಲ್ಲಿ 
ಮಹಾಲೇಖಪಾಲರು ಲೆಕ್ಕ ತಪಾಸಣೆ ಮಾಡಿದ 
ಸಂದರ್ಭದಲ್ಲಿ ಶಿಷ್ಯವೇತನ ನೀಡಿರುವುದಕ, ಆಕ್ಷೇಪಣಿ 
ವ್ಯಕಪಡಿಸಿರುತ್ತಾರೆ. 
ದಾವಣಗೆರೆ ಜೆ.ಜೆ.ಎಂಸಾಲೇಜು | ಜಿ.ಜೆ.ಎಂ. ಮೆಡಿಕಲ್‌ ಕಾಲೇಜು, ದಾವಣಗೆರೆ ಇಲ್ಲಿ ಸರ್ಕಾರಿ 
ವಿದ್ಯಾರ್ಥಿಗಳಿಗೆ ಪ್ರತಿ ಬಾರಿಯು | ಕೋಟಾದಡಿ ಆಯ್ಕೆಯಾದ ಸ್ನಾತಕೋತ್ತರ ವೈದ್ಯ 
ಮುಷ್ಮರ ನಡಸಿ ಸೈ ಫಂಡ್‌ ವಿದ್ಯಾರ್ಥಿಗಳು ಹಾಗೂ ಗೈಹವೈದ್ಯ್ಧ ವಿದ್ಯಾರ್ಥಿಗಳಿಗೆ 
ಪಡೆಯುವ ದುಸ್ಥಿಗೆ ಮಾರ್ಜ್‌-2019 ರಿಂದ ಜೂನ್‌-2020 ರವರೆಗೆ ಪಾವತಿಸಲು 
ಕಾರಣಗಳೇನು; ರೂ.10,75,00,000/-ಗಳನ್ನು ಬಿಡುಗಡೆ ಮಾಡುವಂತೆ 
ಕೋರಿದ್ದರ ಹಿನ್ನೆಲೆಯಲ್ಲಿ 2020-21 ಸೇ ಶೈಕ್ಷಣಿಕ 


ವರ್ಷದಲ್ಲಿ ಇದೊಂದು ವಿಶೇಷ ಪ್ರಕರಣವೆಂದು 


(ಊ) | ಮುಷ್ಕರದ ಪರಿಣಾಮ 


ಪರಿಗಣಿಸಿ ಜಿ.ಜಿ.ಎಂ. ವೈದ್ಯಕೀಯ ಮಹಾವಿದ್ಯಾಲಯ, 
ದಾವಣಗೆರೆ ಇಲ್ಲಿ ಸರ್ಕಾರಿ ಕೋಟಾದಡಿ ಕರ್ತವ್ಯ 

ಸರ್ಕಾರದ ಗಮನಕ್ಕೆ ವ ವೈದ್ಯ ವಿದ್ಯಾರ್ಥಿಗಳಿಗೆ ಮಾರ್ಜ್‌-2019 ರಿಂದ ಜೂನ್‌- 
ಬಂದಿದೆಯೇ, ಹಾಗಿದ್ದಲ್ಲಿ ಈ -|2020 ರವರೆಗೆ ಶಿಷ್ಯವೇತನ ಪಾವತಿಗಾಗಿ ರೂ.1075.00 
ಬಗೆ ಸರ್ಕಾರದ ಸ ಲಫ್ಷಗಳನ್ನು ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ 
ಸ್ಟ ಪ್ವೀಕರಣವೇನು; ನಿರ್ದೇಶನಾಲಯ ಇವರಿಗೆ ಈ ಸೆಳಕೆಂಡ 
ಪರತ್ತುಗಳಿಗೊಳಪಟ್ಟು, ಒಂದು ಬಾರಿ ಕಮಬಾಗಿ ಮಾತ್ರ 

ಸರ್ಕಾರದ ಆದೇಶ ಸಂ: ಎ೦ಇಡಿ ೦04 ಆರ್‌.ಜಿ.ಯು. 2019 
ದಿನಾಂಕ:11/11/2020ರ ಆದೇಶದಲ್ಲಿ ಬಿಡುಗಡೆಗೊಳಿಸಿ 


ಆದೇಶಿಸಲಾಗಿದೆ. 
1. ಇದೇ ಉದ್ದೇಶಕ್ಕಾಗಿ ಮುಂದಿನ ದಿನಗಳಲ್ಲಿ 
ಅನುದಾನ ಒದಗಿಸಲಾಗುವುದಿಲ್ಲು. 


2. ಜುಲೈ-2020ರಿಂದ ಮುಂದೆ ಜಿ.ಜೆ.ಎಂ. ವೈದ್ಯಕೀಯ 
ಕಾಲೇಜು, ದಾವಣಗೆರೆ ಈ ಸಂಸ್ಕೆಯು ತನ್ನ 
ಸಂಪನೂಲದಿಂದಲೇ ಕರ್ತವ್ಯ ನಿರ್ವಹಿಸುತ್ತಿರುವ ಗೃಹ 


(ಯ) 


ಮೈದ್ಯರು ಮತ್ತು ಸ್ನಾತಕೋತ್ತರ ವೈದ್ಯ ವಿದ್ಯಾರ್ಥಿಗಳಿಗೆ 
k ಶಿಪ್ಯ ವೇತನ ಪಾವತಿಸತಕ್ಕದ್ದು 
ಮುಂದಿನ ದಿನಗಳಲ್ಲಿ ಈ ಸರ್ಕಾರಿ ಕೋಟಾದಡಿ ಪ್ರವೇಶ ಪಡೆದು ಜಿ.ಜೆ.ಎಂ. 


ರೀತಿಯ ಸಮಸ್ಯೆಗಳು ಮೆಡಿಕಲ್‌ ಕಾಲೇಜು, ದಾವಣಗೆರೆ ಇಲ್ಲಿ ವ್ಯಾಸಂಗ 
ಉದೃಬಿಸದಂತಿರಲು ಸರ್ಕಾರ | ಮಾಡುತ್ತಿರುವ ಸ್ನಾತಕೋತ್ತರ ಹಾಗೂ ಗೃಹವೈದ್ಯ 
ತೆಗೆದುಕೊಂಡಿರುವ ವಿದ್ಯಾರ್ಥಿಗಳಿಗೆ ಮಾರ್ಜ್‌-2019 ರಿಂದ ಜೂನ್‌-2020 
ಕ್ರಮಗಳೇನು; ರಪರೆಗೆ ಶಿಷ್ಯವೇತನ ಪಾವತಿಸಲು ಜಿ.ಜಿ.ಎಂ. ಮೆಡಿಕಲ್‌ 


ಕಾಲೇಜು, ದಾವಣಗೆರೆ ಇವರು “The Management 
undertakes to pay stipend to the MBBS students 
admitted under Government quota and who have 
been posted to Chigateri General Hospital for 
Internship at the rates prescribed by the state 
Government/competent/appropriate authority during 
their Internship, with effect from 1st July 2020" ಎ೦ದು 
ಮುಚ್ಚ್‌ಳಿಕೆ ಪತ್ರ ನೀಡಿರುತ್ತಾರೆ. ಮುಚ್ಚಳಿಕೆ ಪತ್ರದಂತೆ 
ಕ್ರಮವಹಿಸಲು ಸಂಸ್ಕೆಗೆ ತಿಳಿಸಲಾಗಿದೆ. 


ಈ ಬಗ್ಗೆ ಸರ್ಕಾರ ಮತ್ತು 
ಕಾಲೇಜುಗಳು ಚರ್ಚಿಸಿ ಅಂತಿಮ 
ಪರಿಹಾರ ಕಂಡುಕೊಳ್ಳುವುದೇ? 


ಕಡತ ಸಂ: ಎಂಇಡಿ 65 ಎ೧ ಎಸ್‌ ಎಫ್‌ 2022 


pp 


y “ಸುರಾ 
ಆರೋಗ್ಯ & ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ 
ಶಿಕ್ಷಣ ಸಚಿವರು. . 


ರಾಡೇನಾವೇಯದು § 


W ಕ 
Re NEEAmSEanner 


